ಕರ್ನಾಟಕ ವಿಧಾನ ಪರಿಷತ್ತು, 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರಹೆಸರು 


3 "ಉತ್ತರಿಸುವ ದಿನಾಂಕ 


4 ಉತ್ತರಿಸುವಸಚಿವರು 


: 1585 
: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರ ಕ್ಲೇತು 


: 24.09.2021 


1 


: ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


IKKE 


ಪ್ರಶ್ನೆ 


ಉತ್ತರ 


| (©) 


ಮೈಸೂರು ಜಿಲ್ಲೆಯಲ್ಲಿ 2020-2021 


ಮತ್ತು 2021-22ನೇ ಸಾಲಿನಲ್ಲಿ ಪಿ.ಡಿ.. 


ಖಾತೆಯಲ್ಲಿರುವ ಅನುದಾನವನ್ನು 
ಶಾಸಕರಿಗೆ ರೂ.2.00 ಕೋಟಿಯವರೆಗೂ 
ಬಿಡುಗಡೆ ಮಾಡುವಂತ ಸೂಚಿಸಿ 
ಸರ್ಕಾರದಿಂದ ಪತ್ರ 
ಬರೆಯಲಾಗಿದೆಯೆಳ; j 


ಗ 


ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ, ಮೃಸೂರು | 
ಜಿಲ್ಲೆಯಸನ್ನೊಳಗೊಂಡಂತೆ, ಕರ್ನಾಟಿಕ ಶಾಸಕರ ಸ್ಮಳೀಯ 
ಪ್ರದೇಶಾಭಿವೃದ್ದಿ ಯೋಜನೆಯಡಿ 2020-21ನೇ ಸಾಲಿನಲ್ಲಿ 
ಎಲ್ಲಾ ಕ್ಲೇತುಗಳಿಗೆ. ರೂ.100 ಕೋಟಿಗಳಿಗೆ ಬದಲಾಗಿ 
ರೂ.200 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಸದರಿ 
ಅನುದಾನದಿಂದ ರೂ.100 ಕೋಟಿಗಳನ್ನು 2019-20ನೇ 
ಸಾಲಿಗೆ ವರ್ಗಾಯಿಸಿಕೊಂಡು ವೆಚ್ಚ ಮಾಡಲು ಆರ್ಥಿಕ 
ಇಲಾಖೆಯ ಸಹಮತಿಯಂತೆ, ದಿನಾಂಕ:13.08.2021 ರ 
ಸುತ್ತೋಲೆಯಲ್ಲಿ ನಿರ್ದೇಶನವನ್ನು ನೀಡಲಾಗಿದೆ. 


ಬರಯವದಿದ್ದನ್ನಿ ಸದರಿ ವರ್ಷಗಳಲ್ಲಿ 


ಸದರಿ ವರ್ಷಗಳಲ್ಲಿ, ಈ ಕೆಳಕಂಡ ಮೊತ್ತಕ್ಕೆ ಅನುಮೋದನೆ 


ಇಲ್ಲಿಯವರೆಗೂ ಎಷ್ಟು ಶಾಸಕರು 
ವೀಡಿದ "ರೂ.200 ಕೋಟಿಯವರೆಗಿನ 
ಕಾಮಗಾರಿಗಳಿಗೆ ಅನುದಾನ ಬಿಡುಗಡ 
ಮಾಡಲಾಗಿದೆ; ಅನುದಾನ ಬಿಡುಗಡೆ 
ಮಾಡದಿದ್ದಲ್ಲಿ; ಮಾಡದಿರಲು 
ಕಾರಣಗಳೇಮ; 


"ಎಷ್ಟು ಮೊತ್ತದ ಕಾಮಗಾರಿಗಳಿಗೆ | ನೀಡಲು ಸೂಚಿಸಲಾಗಿದೆ. 

ಅನುಮೋದನೆ ನೀಡುವಂತೆ 

ಸೂಚಿಸಲಾಗಿದೆ; 1. 2020-21ನೇ ಸಾಲಿನಲ್ಲಿ ರೂ.1.00 ಕೋಟಿಗಳು. 
j 2 2021-22ನೇ ಸಾಲಿನಲ್ಲಿ 2.00 ಕೋಟಿಗಳು. 
(ಇ) | ಪತ್ರ ಬರೆಯಲಾಗಿದುಲ್ಲಿ, 82 ಕೆಎಲ್‌ಎಸ್‌ 2020. | 


ಸುತ್ತೋಲೆ ಸಂಖ್ಯ:ಪಿಡಿಎಸ್‌ 
ಬಿನಾಂಕ:13.08.2021 ರಂತೆ, ಮಾನ್ಯ ವಿಧಾನ ಸಭಾ ಮತ್ತು 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಿಂದ ತಲಾ ರೂ.೭0೦ 
ಕೋಟಿ ಮೊತ್ತಕೆ, ಶ್ರಿಯಾ ಯೋಜನೆ ಪಡೆದು, ಕಾಮಗಾರಿಗಳ 
ಅನುಷ್ಠಾನಕ್ಕೆ. ಕ್ರಮವಹಿಸಲು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಲಾಗಿದೆ. ' 


ಸಂಖ್ಯೆ: ಪಿಡಿಎಸ್‌ 95 ಕೆಎಲ್‌ಎಸ್‌ 2021 


ರತ್ಸ) 
ಸಜಿ:ವರು 
_ ಯೋಜನೆ, ಕಾರ್ಯಕುಮ ಸಂಯೋಜನೆ... 
ಮತ್ತು ಸಾಂಖ್ಯಕ ಇಲಾಖೆ. 


ಕರ್ನಾಟಕ ಸರ್ಕಾರ 


ಸಂಖ್ಯೆ:ಪಿಡಿಎಸ್‌1821 ಕೆಎಲ್‌ಎಸ್‌12020 ' ಕರ್ನಾಟಿಕ ಸರ್ಕಾರದ ಸಚಿವಾಲಯ 
`'ಬಹುಮಹಡಿ ಕಟ್ಟಡ, 
ಬೆಂಗಳೂರು, ದಿನಾ೦ಕ:13.08.2021 


ಸುತ್ತೋಲೆ 


ದಿನಾಲಕ:03.08.2021ರಲದು. ಮಾನ್ಯ ಸಭಾಪತಿಗಳು, ಕನರಟಕ ವಿಛಾನ ಪರಿಚತ"- 
ಇವರ ಅಧ್ಯಕ್ಷತೆಯಲ್ಲಿ ನಡದ ಸಭೆಯಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ 
ಯೋಜನೆಯಡಿ (KLLADS) ಪೂರ್ಣ ಅನುದಾನ ಬಿಡುಗಡೆ ಮಾಡುವುದು ಹಾಗೂ 2021- 22ನೇ 
ಸಾಲಿಗೆ ರೂ.1:ರ೦ ಕೋಟಿ ಬದಲು ರೂ.2.00 ಕೋಟಿಗಳ ಅನುದಾನವನ್ನು ಮಂಜೂರು: 
ಮಾಡುವ ಬಗ್ಗೆ ಮತ್ತು ನಿಗದಿತ ಅವಧಿಯಲ್ಲಿ. ಕಾಮಗಾರಿಗಳನ್ನೊಳಗೊಂಡ ಕ್ರಿಯಾ ಯೋಜನೆ 
ರೂಪಿಸಿ, ಅನುಷ್ಠಾನಗೊಳಿಸುವುದು ಹಾಗೂ ಎರಡು ವರ್ಷಕ್ಕಿಂತ ಅವಧಿ ಮೀರಿದ ಕಾಮಗಾರಿಗಳ 
ಅನುದಾನವನ್ನು ಸರ್ಕಾರಕ್ಕೆ ಎಂಪಿಲ್ಯಾಡ್ಸ ಮಾದರಿಯಲ್ಲಿ ಅಧ್ಯರ್ಪಣೆ ಮಾಡುವ ಬಗ್ಗೆ 
ವಿಸೃತವಾಗಿ ಚರ್ಚಿಸಲಾಯಿತು ಹಾಗೂ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪಡೆದು ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ವಿರ್ದೇಶನ ವೀಡಲು ನಿರ್ಧರಿಸಲಾಯಿತು ಈ ಕುರಿತು ಆರ್ಥಿಕ 
ಇಲಾಖೆಯು  " ದಿನಾಂಕ:09.08,2021ರಂದು ಹಿಂಬರಹ ನೀಡಿದ್ದು, ಸದರಿ 
ಹಿಂಬರಹದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು /ಉಪ' ವಿಭಾಗಾಧಿಕಾರಿಗಳು ಸೂಕ್ತ 
ಕ್ರಮವಹಿಸಿಲು ತಿಳಿಸಲಾಗಿದೆ, 


2021-22ನೇ ಸಾಲಿಗೆ ರೂ.2.00 ಕೋಟಿಗಳಿಗೆ ಕ್ರಿಯಾಯೋಜನೆ ತಯಾರಿಸಲು ಸಹಮತಿ 
ನೀಡಿದೆ.  ಆದ್ದರಿಂದ' ಕೂಡಲೇ ಎಲ್ಲಾ ಜಿಲ್ಲಾಧಿಕಾರಿಗಳು ರೂ.2.00ಕೋಟಿಗಳಿಗೆ 
ಕ್ರಿಯಾಯೋಜನೆ ರೂಪಿಸಿ ಅನುಮೋದನೆ ನೀಡುವುದು. 

KLLADS ಮಾರ್ಗಸೂಚಿಗಳ ಕಂಡಿಕೆ 3.2 ರ ಅನುಸಾರ ಕ್ರಿಯಾ ಯೋಜನೆಯನ್ನು ಪ್ರತಿ ವರ್ಷ 
ಜೂನ್‌ ಅಂತ್ಯದೊಳಗೆ ಅಂತಿಮಗೊಳಿಸತಕ್ಕದ್ದು. ಕಾಮಗಾರಿಗಳ ಪ್ರಗತಿಗೆ ಅನುಗುಣವಾಗಿ 
ಸರ್ಕಾರದಿಂದ ಜಿಲ್ಲೆಗೆ ಒಟ್ಟಾರೆ ಬಿಡುಗಡೆಯಾಗಿರುವ/ಬಿಡುಗಡೆಯಾಗುವ (ಶಾಸಕರುವಾರು 
-ಬಿಡುಗಡೆಯಾಗುವುದಿಲ್ಲ) ಅನುದಾನದಲ್ಲಿ ಭರಿಸತಕ್ಕದ್ದು. ಸ i 
ಇನ್ನೂ ಮುಂದೆ ಯೋಜನಾ ಇಲಾಖೆಯು ಅನುದಾನವನ್ನು ಕ್ಲೇತ್ರವಾರು ಬಿಡುಗಡೆ ಮಾಡುವ 
ಬದಲಾಗಿ ಜಿಲ್ಲಾವಾರು ಬಿಡುಗಡ ಮಾಡಲು -ಪ್ರಮವಹಿಸುತ್ತದೆ. ಆದರಿಂದ 
ಜಿಲ್ಲಾಧಿಕಾರಿಗಳು/ಉಪವಿಭಾಗಾಧಿಕಾರಿ ಲಭ್ಯವಿರುವ ಅನುದಾನವನ್ನು ಪ್ರತಿ ಕೇತ್ರಕ್ಕೆ 
ರೂ.2.00ಕೋಟಿಗಳ ಮಿತಿಯಲ್ಲಿ ಕಾಮಗಾರಿಗಳ ಪ್ರಗತಿ ಆಧರಿಸಿ ಹಣ ಪಾವತಿಸಲು ಸೂಕ್ತ 
ಕ್ರಮವಹಿಸುವುದು. 4 
2020-21ನೇ " ಸಾಲಿನಲ್ಲಿ ಪ್ರತಿ : ಕೇತ್ರಕ್ಕೆ ರೂಸ-೦0ಕೋಟಿಗಳಲ್ಲಿ - ಕಾಮಗಾರಿಗಳನ್ನು 
ಕೈಗೊಳ್ಳಲು ಅನುಮೋದನೆ ನೀಡಲಾಗಿತ್ತು. ಹೆಚ್ಚುವರಿಯಾಗಿ ಬಿಡುಗಡೆಯಾಗಿರುವ 
ಅನುದಾನ . ಪ್ರತಿ ಸ್ನೇತ್ರಕೈೆ ರೂ.1.0೦ಕೋಟಿಯನ್ನು 2019-20ನೇ. ಸಾಲಿಗೆ 
ವರ್ಗಾಯಿಸಿಕೊಂಡು ಕಾಮಗಾರಿಗಳನ್ನು ಶೀರ್ಪವಾಗಿ ಅನುಷ್ಠಾನಗೊಳಿಸುವುದು. 


[ 


hy 


ಹಿ 


Page 1of2 


ಈ 
5. 2018-19ನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರತಿ ಕ್ಷೇತ್ರಕ್ಕೆ ಬಿಡುಗಡೆಗೆ ಬಾಕಿ ಇರುವ 
(ರೂ.127.69 ಕೋಟಿಗಳನ್ನು) ನಾಲ್ಕನೇ ಕಂತಿನ ಬಂಡವಾಳ ವೆಚ್ಚದ ಅನುದಾನವನ್ನು 
ಬಿಡುಗಡೆಗೊಳಿಸಲು ಪ್ರಸ್ತುತ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಲಭ್ಯವಿರುವ 
ಅನುದಾನವನ್ನು ಪೂರ್ಣವಾಗಿ ವೆಚ್ಚ ಮಾಡಿದ ನಂತರ ಅನುದಾನ ಬಿಡುಗಡ ಕೋರ 
ಸರ್ಕಾರಕೆ, ಪ್ರಸ್ತಾವನೆ ಸಲ್ಲಿಸುವುದು. 
6. KLLADS ಮಾರ್ಗಸೂಚಿ ಪ್ಯಾರ 4.1:ರಂತೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 
ಪ್ರಾರಂಭವಾಗದೇ ಉಳಿದಿರುವ ಕಾಮಗಾರಿಯ ಅಸುದಾನವನ್ನು ಕೂಡಲೇ ರಾಜ್ಯ 
ಮಟ್ಟಿದ ಕೇಂದ್ರೀಕೃತ ಬ್ಯಾಂಕ್‌ ಖಾತೆಗೆ ಜಮೆಗೊಳಿಸತಕ್ಕದ್ದು. - 


RE N ME 
ಧಾತಾ _ 


ನಿರ್ದೇಶಕರು, 
ಹಾಗೂ ಪದನಿಮಿತ್ತ ಸರ್ಕಾರದ. ಉಪಕಾರ್ಯದರ್ಶಿ; 
ಪ್ರದೇಶಾಭಿವೃದ್ಧಿ, ಮಂಡಳಿ ವಿಭಾಗ, 
ಯೋಜನೆ ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


ಇವರಿಗೆ, , 
ಸಂಕಲನಕಾರರು, ಕರ್ನಾಟಕ ರಾಜ್ಯಪತ್ರ, ಬೆಂಗಳೂರು-ಮುಂದಿನ ರಾಜ್ಯ ಪತ್ರದಲ್ಲಿ 


ಪ್ರತಿಯನ್ನು: 
1 ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು. 

ವಿಧಾನ ಸಭೆ / ವಿಧಾನ ಪರಿಷತ್ತಿನ ಎಲ್ಲಾ ಮಾನ್ಯ ಸದಸ್ಯರುಗಳು. 

ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ವಿಧಾನಸೌಧ. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ವಿಧಾನಸೌಧ. 

ಮಾನ್ಯ ಯೋಜನಾ ಸಚಿವರ ಪ್ರಧಾನ ಕಾರ್ಯದರ್ಶಿಯವರು. 

ಮಾನ್ಯ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳು. § 

ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳು., 

ಎಲ್ಲಾ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. "| 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಯೋಜನಾ 

ಇಲಾಖೆ. 

10. ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು, ಯೋಜನಾ ಇಲಾಖೆ. 

11. ಶಾಖಾಧಿಕಾರಿ, ಸ್ವೀಮರ ಶಾಖೆ, ಯೋಜನಾ ಇಲಾಖೆ (ಕಾಲಬೆಲಡಿಯಮ್‌ಗೋಸ್ಕರ). 

12.ಶಾಖಾ ರಕ್ಲಾ ಕಡತ / ಬಿಡಿ ಪ್ರತಿಗಳು. / ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ 
ವೆಬ್‌ಸೈಟ್‌ಗೆ. - | 


eA YHA WN 


Page2o2 


